ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಉತ್ತರ ಕರ್ನಾಟಿಕ ಭಾಗದಲ್ಲಿ ಮೀನುಗಾರಿಕೆ ಅಬಿವೃದ್ಧಿ ಕುರಿತು 


ಶ್ರೀಕವಟಗಿಮಠಮಹಾಂತೇಶಮಲ್ಲಿಕಾರ್ಜುನ(ಸ್ಠಳೀಯಸಂಸ್ಕೆಗಳಕ್ಲೇತು):- 


200 (396) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲತೆಗಳಿದ್ದರೂ 
ನಿರೀಕ್ಷಿತ ಬದಲಾವಣೆ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಉತ್ತರ ಕರ್ನಾಟಿಕದಲ್ಲಿ ಹಲವಾರು ಕೆರೆ-ಕಟ್ಟೆಗಳು ಹಾಗೂ ಜಲಾಶಯಗಳಿದ್ದರೂ ಮೀನುಗಾರಿಕೆ 
ಅಬಿವೃದ್ಧಿಗೆ ಕಮಕ್ಕೆಗೊಳ್ಳದಿರಲು ಕಾರಣವೇನು; 


(ಇ) ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದಡಿಯಲ್ಲಿ ನಡೆಸಲಾಗುವ ಶಾಖೆಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಈ) ಕೆ.ಎಸ್‌.ಡಿ.ಸಿ. ಯಿಂದ ನಡೆಸುವ ಕ್ಯಾಂಟೇಮುಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಉ) ಉತ್ತರ ಕರ್ನಾಟಿಕದ ಯಾವ ಯಾವ ಜಿಲ್ಲೆಗಳಲ್ಲಿ ಇದರ ಶಾಖೆಗಳಿವೆ; ಇಲ್ಲದಿದ್ದಲ್ಲಿ, ಇದರ 
ಶಾಖೆಗಳನ್ನು ಪ್ರಾರಂಭಿಸಲು ಇರುವ ಅಡಚಣೆಗಳೇನಮು? 


